KA/ BG- GPO / 2515 /WPP -47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಫೆಬ್ರವರಿ ೧೭, ೨೦೧೧, ಮಾಘ ೨೮, ಶಕ ವರ್ಷ ೧೯೩೨) | ಸಂಚಿಕೆ ೭ 

ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು , ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 157 ಎಲ್ಎಜಿ 2010 , ಬೆಂಗಳೂರು, ದಿನಾಂಕ: 10ನೇ ಜನವರಿ , 2011 
ಕರ್ನಾಟಕ ಕಾನೂನು ಅಧಿಕಾರಿಗಳ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರಲ್ಲಿನ ನಿಯಮ 5 ( 2) ರಲ್ಲಿನ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎ.ಆರ್. ಪಾಟೀಲ್, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಪರ ರಾಜ್ಯ ಸರ್ಕಾರಿ ಅಭಿಯೋಜಕರು, 
ಸಂಚಾರಿ ಪೀಠ, ಧಾರವಾಡ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹುದ್ದೆಯ ಕರ್ತವ್ಯಗಳಿಂದ ವಿಮುಕ್ತಿಗೊಳಿಸಿ ಸದರಿ ವಕೀಲರಿಂದ 
ತೆರವಾದ ಹುದ್ದೆಗೆ ಈ ಕೆಳಕಂಡ ವಕೀಲರುಗಳನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರಲ್ಲಿನ ನಿಯಮ 23ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ 
ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಎರಡು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ: 


ಕ್ರಮ 
ಸಂಖ್ಯೆ 


ಹೆಸರು ಮತ್ತು ಪದನಾಮ 


ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 


_ 1) | ಶ್ರೀ ಎ. ಎಂ . ಬಣಕಾರ್, ಫೀಡರ್‌, ಕರ್ನಾಟಕ ಉಚ್ಚ ಶ್ರೀ ಎ.ಆರ್. ಪಾಟೀಲ್, ಅಪರ ರಾಜ್ಯ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ , ಸಂಚಾರಿ ಪೀಠ, ಧಾರವಾಡ. 

ಸಂಚಾರಿ ಪೀಠ, ಧಾರವಾಡ, ಇವರ ವಿಮುಕ್ತಿಯಿಂದ ತೆರವಾದ 
ಹುದ್ದೆಗೆ ನೇಮಿಸಲಾಗಿದೆ. 


2) 


ಶ್ರೀ ಬಾಹುಬಲಿ ಎ . ಧನವಾಡಿ, ವಕೀಲರು 


ಶ್ರೀ ಎ . ಎಂ . ಬಣಕಾರ್ , ಫೀಡರ್ , ಕರ್ನಾಟಕ ಉಚ್ಚ 
ನ್ಯಾಯಾಲಯ , ಸಂಚಾರಿ ಪೀಠ, ಧಾರವಾಡ - ಇವರ 
ವಿಮುಕ್ತಿಯಿಂದ ತೆರವಾದ ಹುದ್ದೆಗೆ 


- ಶ್ರೀ ಎ . ಆರ್. ಪಾಟೀಲ್, ಇವರಿಗೆ ನಿಯಮ 5 ( 6) ರನ್ವಯ ಒಂದು ತಿಂಗಳ ಹೆಚ್ಚುವರಿ ರೀಟೈನರ್ ಫೀಯನ್ನು ಪಾವತಿಸಲು ಅನುಮತಿ 
ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಸಯ್ಯದ್ ಅಬ್ದುಲ್ ನಜೀರ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಪಿ . ಆರ್ . 120 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭, ೨೦೧೧ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ: ಲಾ 108 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 12ನೇ ಜನವರಿ , 2011 
ಶ್ರೀ ಸಿ. ಬಿ. ಅಂಗಡಿ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು 1977ರ 
ನಿಯಮ 26 (2) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಗದಗ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರನ್ನಾಗಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 
ಪಿ . ಆರ್ . 121 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಲಾ 78 ಎಲ್ ಸಿ 2014, ಬೆಂಗಳೂರು, ದಿನಾಂಕ: 11ನೇ ಜನವರಿ , 2011 


ಕರ್ನಾಟಕ ಕಾನೂನು ಅಧಿಕಾರಿಗಳು (ನೇಮಕಾತಿ ಮತ್ತು ಸೇವಾ ಷರತ್ತು ) ನಿಯಮಗಳು 1977 ನಿಯಮ 26 ( 2) ರ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಸೋಮಶೇಖರ್ ಅಂಚಟಗೇರಿ ಇವರನ್ನು ಧಾರವಾಡದ 1ನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ 
ಅಭಿಯೋಜಕರಾಗಿ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕಾತಿ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಪಿ.ಆರ್. 122 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಲಾ 129 ಎಲ್‌ಸಿಇ 2010, ಬೆಂಗಳೂರು, ದಿನಾಂಕ: 12ನೇ ಜನವರಿ , 2011 
ಕರ್ನಾಟಕ ಕಾನೂನು ಅಧಿಕಾರಿಗಳು (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977 ನಿಯಮ 26(2) ರ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಪಿ . ಸಿ . ಗೋಪಾಲ್ ಇವರನ್ನು ಮಡಿಕೇರಿಯ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ 
ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ನೇಮಕಾತಿ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 
ಪಿ . ಆರ್ . 123 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 10 ಸೊಪೆಸೆ 2011 , ಬೆಂಗಳೂರು, ದಿನಾಂಕ: 19ನೇ ಜನವರಿ , 2011 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಸಿಆಸುಇ 11 ಎಸ್‌ಪಿಎಸ್ 2011 ದಿನಾಂಕ : 14 -01 - 2011ರಲ್ಲಿ ಸಿಆಸುಇ (ಸೇವೆಗಳು - 4) ರವರು ಶ್ರೀ 
ಎಂ .ಎನ್. ರೆಡ್ಡಿ , ಐ . ಪಿ.ಎಸ್ ., ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಸಿ. ಐ . ಡಿ., ಬೆಂಗಳೂರು, ಇವರನ್ನು ಅಡಿಷನಲ್ ಡೈರೆಕ್ಟರ್ ಜನರಲ್ 
ಹಾಗೂ ಎಕ್ಸಿಕ್ಯುಟಿವ್ ಡೈರೆಕ್ಟರ್‌, ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಲು 
ಒಳಾಡಳಿತ ಇಲಾಖೆಯ ವಶಕ್ಕೆ ನೀಡಿದ್ದು, ಶ್ರೀ ಎಂ .ಎನ್. ರೆಡ್ಡಿ, ಅಡಿಷನಲ್ ಡೈರೆಕ್ಟರ್ ಜನರಲ್ ಹಾಗೂ ಎಕ್ಸಿಕ್ಯುಟಿವ್ ಡೈರೆಕ್ಟರ್‌, ರವರನ್ನು 
ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತಕ್ಕೆ ಮರು ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


ಪಿ . ಆರ್ . 124 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 

ತಿದ್ದುಪಡಿ 
ಸಂಖ್ಯೆ: ಒಣ 528 ಪೊಸಿಪ 2010, ಬೆಂಗಳೂರು, ದಿನಾಂಕ: 14ನೇ ಜನವರಿ, 2011 
ಅಧಿಸೂಚನೆ ಸಂಖ್ಯೆ : ಒಇ 528 ಪೆಸಿಪ 2010 ದಿನಾಂಕ 06 - 01 - 2011ರ ಕ್ರಮಸಂಖ್ಯೆ ( 3) ರಲ್ಲಿ ಶ್ರೀ ಎಂ .ಎಸ್. ಶಿವಮೂರ್ತಿ , 
ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ , ಬಿಜಾಪುರ ಇವರ ಜನ್ಮ ದಿನಾಂಕ : 28- 02 -1951 ಹಾಗೂ ವಯೋ ನಿವೃತ್ತಿ ಹೊಂದಲಿರುವ 
ದಿನಾಂಕ : 28- 02 - 2011 ಎಂಬುದರ ಬದಲಿಗೆ ಜನ್ಮ ದಿನಾಂಕ 28 - 01- 1951 ಮತ್ತು ವಯೋ ನಿವೃತ್ತಿ ಹೊಂದುವ ದಿನಾಂಕ : 31 - 01 - 2011 
ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಟಿ. ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 125 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ - II 
ಸಂಖ್ಯೆ : ಆಕುಕ 242 ಪಿಟಿಡಿ 2010 , ಬೆಂಗಳೂರು, ದಿನಾಂಕ: 14ನೇ ಜನವರಿ , 2011 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಈ ಕೆಳಕಂಡ ಸಹಾಯಕ ಪ್ರಾಧ್ಯಾಪಕರುಗಳನ್ನು ಔಷಧ ನಿಯಂತ್ರಣ ಇಲಾಖೆ, 
ಬೆಂಗಳೂರು ಇದರ ಅಡಿಯಲ್ಲಿ ಬರುವ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿ ಖಾಲಿಯಿರುವ ಸಹಾಯಕ 
ಪ್ರಾಧ್ಯಾಪಕರುಗಳ ಹುದ್ದೆಗೆ ವೇತನ ಶ್ರೇಣಿ – 12000 - 420 -18300ರಲ್ಲಿ 02 ವರ್ಷಗಳ ಖಾಯಂಪೂರ್ವ ಸೇವಾವಧಿ ಮೇರೆಗೆ ಹಂಗಾಮಿಯಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇಮಕ ಮಾಡಲಾಗಿದೆ. 
ಅಭ್ಯರ್ಥಿಯ ಹೆಸರು, ಹುದ್ದೆ ಮತ್ತು ವಿಳಾಸ 

ಜನ್ಮ ದಿನಾಂಕ ಮೀಸಲಾತಿ 
ಸಂಖ್ಯೆ 

- ಶ್ರೀ /ಶ್ರೀಮತಿ 
ಸತೀಶ್ ಬಾಬು ಬಿ .ಕೆ., ಸಹಾಯಕ ಪ್ರಾಧ್ಯಾಪಕರು ( ಫಾರ್ಮಾಸೂಟಿಕ್ಸ್ ), 
S/o ಬಿ . ಹೆಚ್. ಕೋಟಪ್ಪ, ಬನಶಂಕರಿ , 8ನೇ ಕ್ರಾಸ್ , ಬಾಪೂಜಿನಗರ , 

14 - 04 - 1968 

ಜಿಎಂ 
ಶಿವಮೊಗ್ಗ- 577 201 
2 | ರೂಪಶ್ರೀ ಟಿ.ಎಸ್ ., ಸಹಾಯಕ ಪ್ರಾಧ್ಯಾಪಕರು ( ಫಾರ್ಮಾಕಾಗ್ನಸಿ), 
ಸಂಖ್ಯೆ : 281, ಪೊಲೀಸ್ ರಸ್ತೆ , ರಾಣಸಿಂಗ್ ಪೇಟ್, ಕಾಟನ್ ಪೇಟೆ, 

22 - 07 - 1976 

ಜಿಎಂ 
ಬೆಂಗಳೂರು-560 053 
1. ನೇಮಕಾತಿ ಹೊಂದಿದ ಅಭ್ಯರ್ಥಿಯು 2 ವರ್ಷಗಳ ಕಾಲ ಖಾಯಂಪೂರ್ವ ಸೇವಾವಧಿಗೆ ಒಳಪಟ್ಟಿರುತ್ತಾರೆ. ಸದರಿ ಅವಧಿಯಲ್ಲಿ ಹುದ್ದೆಗೆ 

ನಿಗದಿಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 
2. ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೋಂದಣಿ ಅಂಚೆಯಲ್ಲಿ ಸ್ವೀಕರಿಸಿದ ದಿನಾಂಕದಿಂದ 15 

ದಿನಗಳೊಳಗಾಗಿ ಅಭ್ಯರ್ಥಿಯು ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಹಾಜರಾಗದಿದ್ದಲ್ಲಿ ನೇಮಕಾತಿಯು 
ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ 18 (3) ರನ್ವಯ ಯಾವುದೇ ಸೂಚನೆಯಿಲ್ಲದೇ 
ರದ್ದಾಗುವುದು . 
ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ, ನೇಮಕಗೊಂಡ ಹುದ್ದೆಗೆ ನಿಗದಿಪಡಿಸಿರುವ 
ವಿದ್ಯಾರ್ಹತೆಯ ಪ್ರಮಾಣಪತ್ರ, ಜನ್ಮ ದಿನಾಂಕ ದಾಖಲೆ, ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಯ ಮೀಸಲಾತಿ 
ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 

ಹಾಜರುಪಡಿಸಬೇಕು. 
5. ಅಭ್ಯರ್ಥಿಯ ಜೇಷ್ಠತೆಯು ಕರ್ನಾಟಕ ನಾಗರೀಕ ಸೇವಾ (ಜೇಷ್ಠತಾ) ನಿಯಮಾವಳಿಗಳ ಅನ್ವಯ ನಿಗದಿಪಡಿಸಲಾಗುವುದು. 
6. ಇವರ ನೇಮಕಾತಿಯು ಚಾಲ್ತಿಯಲ್ಲಿರುವ/ತಿದ್ದುಪಡಿಯಾಗುವ ಎಲ್ಲಾ ಸೇವಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 


ಕ್ರಮ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಆರ್ . ಎಸ್ . ಇಟಗಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 126 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 
ಅಧಿಸೂಚನೆ - I 
ಸಂಖ್ಯೆ : ಆಕುಕ 242 ಪಿಟಿಡಿ 2010 , ಬೆಂಗಳೂರು, ದಿನಾಂಕ : 14ನೇ ಜನವರಿ , 2011 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಈ ಕೆಳಕಂಡ ಪ್ರಾಧ್ಯಾಪಕರುಗಳನ್ನು ಔಷಧ ನಿಯಂತ್ರಣ ಇಲಾಖೆ, ಬೆಂಗಳೂರು 
ಇದರ ಅಡಿಯಲ್ಲಿ ಬರುವ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿ ಖಾಲಿಯಿರುವ ಪ್ರಾಧ್ಯಾಪಕರುಗಳ ಹುದ್ದೆಗೆ ವೇತನ 


೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೨ 


ಶ್ರೇಣಿ – 14300 - 450 - 19250ರಲ್ಲಿ 02 ವರ್ಷಗಳ ಖಾಯಂಪೂರ್ವ ಸೇವಾವಧಿ ಮೇರೆಗೆ ಹಂಗಾಮಿಯಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇಮಕ ಮಾಡಲಾಗಿದೆ. 
ಕ್ರಮ ಅಭ್ಯರ್ಥಿಯ ಹೆಸರು, ಹುದ್ದೆ ಮತ್ತು ವಿಳಾಸ 

ಜನ್ಮ ದಿನಾಂಕ 

ಮೀಸಲಾತಿ 
ಸಂಖ್ಯೆ 

ಶ್ರೀ /ಶ್ರೀಮತಿ 
1 | ಚನ್ನಬಸವರಾಜ ಕೆ. ಪಿ ., ಪ್ರಾಧ್ಯಾಪಕರು (ಫಾರ್ಮಾಸೂಟಿಕಲ್ ಕೆಮಿಸ್ಪಿ), 
ಸಂಖ್ಯೆ : 216 , ಬೆಳ್ಳಿ ಬೆಳಕು, 40 ಅಡಿ ರಸ್ತೆ, ಎಲ್ . ಬಿ .ಎಸ್ . ನಗರ , 

20 - 06 - 1960 

ಜಿಎಂ 
ಸವಲಂಗ ರಸ್ತೆ, ಶಿವಮೊಗ್ಗ- 577 204 
| ರಾಮಚಂದ್ರಶೆಟ್ಟಿ ಸಿದ್ದಮಶೆಟ್ಟಿ, ಪ್ರಾಧ್ಯಾಪಕರು ( ಫಾರ್ಮಾಕಾಲಜಿ), 
ಪ್ರಾಂಶುಪಾಲರು ಮತ್ತು ಪ್ರೊ || ಎಸ್ಸಿಎಸ್ ಕಾಲೇಜ್ ಆಫ್ ಫಾರ್ಮಸಿ, 24 - 09 - 1963 

ಜಿಎಂ 
ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆ- 583 131 
ವಿಜಯ ಜಿ. ಜೋಷಿ, ಪ್ರಾಧ್ಯಾಪಕರು ( ಫಾರ್ಮಾಸ್ಯಟಿಕ್ಸ್ ), 

12 - 10 - 1967 

ಜಿಎಂ 
ಸಂಖ್ಯೆ : 129 , ಸೆಕ್ಟರ್ - 2 , ಶಿವಬಸವ ನಗರ, ಬೆಳಗಾಂ - 590 016 
ನೇಮಕಾತಿ ಹೊಂದಿದ ಅಭ್ಯರ್ಥಿಯು 2 ವರ್ಷಗಳ ಕಾಲ ಖಾಯಂಪೂರ್ವ ಸೇವಾವಧಿಗೆ ಒಳಪಟ್ಟಿರುತ್ತಾರೆ. ಸದರಿ ಅವಧಿಯಲ್ಲಿ ಹುದ್ದೆಗೆ 

ನಿಗದಿಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 
2. ಈ ಅಧಿಸೂಚನೆ ತಲುಪಿದ ತಕ್ಷಣ ಅಥವಾ ಈ ಅಧಿಸೂಚನೆಯನ್ನು ನೋಂದಣಿ ಅಂಚೆಯಲ್ಲಿ ಸ್ವೀಕರಿಸಿದ ದಿನಾಂಕದಿಂದ 15 

ದಿನಗಳೊಳಗಾಗಿ ಅಭ್ಯರ್ಥಿಯು ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಹಾಜರಾಗದಿದ್ದಲ್ಲಿ ನೇಮಕಾತಿಯು 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 18 (3) ರನ್ವಯ ಯಾವುದೇ ಸೂಚನೆಯಿಲ್ಲದೇ 
ರದ್ದಾಗುವುದು. 
ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ, ನೇಮಕಗೊಂಡ ಹುದ್ದೆಗೆ ನಿಗದಿಪಡಿಸಿರುವ 
ವಿದ್ಯಾರ್ಹತೆಯ ಪ್ರಮಾಣಪತ್ರ, ಜನ್ಮದಿನಾಂಕ ದಾಖಲೆ, ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯಾದ ಅಭ್ಯರ್ಥಿಯ ಮೀಸಲಾತಿ ಪ್ರಮಾಣ 

ಪತ್ರ ಇತ್ಯಾದಿಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
4 . ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 

ಹಾಜರುಪಡಿಸಬೇಕು. 

ಅಭ್ಯರ್ಥಿಯ ಜೇಷ್ಠತೆಯು ಕರ್ನಾಟಕ ನಾಗರೀಕ ಸೇವಾ (ಜೇಷ್ಠತಾ) ನಿಯಮಾವಳಿಗಳ ಅನ್ವಯ ನಿಗದಿಪಡಿಸಲಾಗುವುದು. 
6. ಇವರ ನೇಮಕಾತಿಯು ಚಾಲ್ತಿಯಲ್ಲಿರುವ /ತಿದ್ದುಪಡಿಯಾಗುವ ಎಲ್ಲಾ ಸೇವಾ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್ . ಎಸ್ . ಇಟಗಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 127 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ) 
HIGH COURT OF KARNATAKA 

NOTIFICATION 
No. GOB (1) 28 / 2001, Bangalore, Dated : 14th January, 2011 


In pursuance to Rule 118 - A ( 1) of K . C .S .Rs., sanction is hereby accorded for payment of cash equivalent of leave salary 
for Earned Leave of 34 days at the credit of Sri R .H . Raddi, the then Presiding Officer, Labour Court, Hubli , on the date of his 
attaining the age of superannuation i.e .,on 30 - 06 - 2005 . It is certified that no Departmental Inquiry is pending against the said 
Officer, as on date . 


By Order of the High Court , 

R . B . BUDIHAL , 
Registrar General. 


P . R . 128 


NOTIFICATION 


No . HCE 2/ 2005 , Bangalore , Dated : 17th January, 2011 


In exercise of the powers conferred under Article 229 of the Constitution of India and Rule 7 of the High Court of 
Karnataka Service (Conditions of Service and Recruitment) Rules, 1973, and all the other powers enabling thereunto , Hon ble the 
Chief Justice is pleased to promote Sri B .K . V . Vasudevamurthy , Senior Assistant of this office as Section Officer (Group - B ) in the 
Scale of pay of Rs. 11400- 300-12300 - 350 -14400- 400 -16800- 450- 19500 -525- 21600, with effect from 31 - 07 -2009, with all 
consequential benefits , in view of the order dated 02- 12 - 2010 passed by the High Court of Karnataka in W .P . No. 30409/ 2010 
( S - PRO). 


By Order of Hon ble the Chief Justice , 

B . A . PATIL , 
Registrar (Administration ) 


P . R . 129 


287 - 9 


FASTEBE ODEJE, TODOSd, wao 02 , 9000 


0598 


NOTIFICATION 


No . GOB (1) 1/ 2010 , Bangalore , Dated : 13th January , 2011 


The Presiding Officer of the court of Addl. District and Sessions Judge , Kolar, is concurrently appointed as the 
Presiding Officer, Fast Track Court-l, Kolar ( Vacant Court), with immediate effect and until further orders . 


By Order of the High Court, 

R . B . BUDIHAL , 
P . R . 130 

Registrar General. 
NOTIFICATION 
NO .GOB(1) 3/2011, Bangalore , Dated : 17th January , 2011 
The Presiding Officers of the Courts mentioned at Column No . 1 below , are concurrently appointed as the Presiding 
Officers of the Courts mentioned at Column No .2 , with effect from 24 -01- 2011 and until further orders : 


Designation of the Presiding Officer 


Name of the Courts to which concurrent appointment is 

made 


( 1 ) 


(2 ) 


1 . III. Addl. Civil Judge and JMFC ., Udupi 


Addl. Civil Judge and JMFC ., Udupi 


2 . Prl. Civil Judge and JMFC ., Udupi 


Il Addl. Civil Judge and JMFC ., Udupi 


3 . II Addl. Civil Judge , Kundapur 


Prl. Civil Judge and JMFC.,Kundapur 


P . R . 131 


By Order of the High Court, 

R .B . BUDIHAL , 

Registrar General. 
NOTIFICATION 
NO .GOB (I) 1/2011, Bangalore , Dated : 13th January, 2011 

PART- A 


The following transfers and postings of Officers of Judicial Department in the cadre of District Judges are ordered in the 
interest of public service , to take effect immediately : 


Name of the Officer 


Present Charge 


Charge to which posted 


2 


1 


Sri P . Krishna Bhat 


3 
District Judge, OOD Registrar 
( Judicial), High Court of 
Karnataka , BANGALORE . 
District and Sessions Judge , 
MANDYA . 


2 . 


Smt. Kotravva Somappa Mudagal 


Proposed for appointment as Registrar 
(Vigilance ), High Court of Karnataka , 
BANGALORE . (Vacant Post) 
Proposed for appointment as Registrar 
(Judicial), High Court of Karnataka , 
BANGALORE. (Vice Sri P . Krishna 
Bhat - Transferred ) 


PART- B 


The Presiding Officer of the Court of Addl. District & Sessions Judge, Mandya, is concurrently appointed as the 
Presiding Officer of the District & Sessions Court,Mandya , from the date of relief of Smt. Kotravva Somappa Mudagal, and until 
further orders . 


By Order of the Hon ble Chief Justice, 

R . B . BUDIHAL , 
P . R . 132 

Registrar General. 
NOTIFICATION 

No. GOB(1) 3/2011, Bangalore, Dated 14th January, 2011 
The Presiding Officers of the Courts mentioned at Column No . 1 below , are concurrently appointed as the Presiding 
Officers of the Courts mentioned at Column No . 2 , with effect from 24 -01-2011 and until further orders : 


Officers of the Presiding Offic 


Designation of the Presiding Officer 


( 1) 
1. Addl. Civil Judge and JMFC , Devanahalli 
2. Addl. Civil Judge and JMFC , Doddaballapur 


Name of the Courts to which concurrent 
appointment is made 

( 2 ) 
Civil Judge and JMFC , Devanahalli 
Prl . Civil Judge and JMFC, Doddaballapur 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


2007 - 9 


3 . Addl. Civil Judge and JMFC , Hosakote 
4 . Senior Civil Judge and JMFC , Nelamangala 


Civil Judge and JMFC , Hosakote 
Civil Judge and JMFC , Nelamangala 
Addl. Civil Judge and JMFC , Nelamangala 


By Order of High Court, 

R . B . BUDIHAL , 
P . R . 133 

Registrar General. 
NOTIFICATION 

No. GOB (1) 3 /2011 , Bangalore, Dated 14th January, 2011 
The Presiding Officers of the Courts mentioned at Column No. 1 below , are concurrently appointed as the Presiding 
Officers of the Courts mentioned at Column No. 2 , with effect from 24 -01- 2011 and until further orders . 

Name of the Courts to which concurrent 
Designation of the Presiding Officer 

appointment is made 
( 1 ) 

- (2 ) 
1. Prl. Civil Judge and JMFC , Ramanagara Addl. Civil Judge and JMFC , Ramanagara 
2 . Civil Judge and JMFC , Channapatna 

Addl. Civil Judge and JMFC , Channapatna 
3 Civil Judge and JMFC ,Kanakapura 

Addl. Civil Judge and JMFC , Kanakapura 
4 . Civil Judge and JMFC , Magadi 

Addl. Civil Judge and JMFC , Magadi 


By Order of the High Court, 

R . B . BUDIHAL , 
Registrar General. 


P . R . 134 


NOTIFICATION 

No. HCE 1149/2010 , Bangalore, Dated 13th January, 2011 
Sri R . N . Kulkarni, Section Officer of this office is permitted to retire from service on attaining the age of superannuation 
w . e .f. the afternoon of 31-01- 2011 and he will be relieved of his duties in this office on the afternoon of 31 -01- 2011 . 


By Order of Hon ble the Chief Justice, 

P . KRISHNA BHAT , 
REGISTRAR (JUDICIAL) 


P . R . 135 


NOTIFICATION 

No. HCE 204/2000, Bangalore, Dated 14th January , 2011 
In exercise of the powers conferred by Article 229 of the Constitution of India read with Rule 7 of the High Court of 
Karnataka Service (Conditions of Service and Recruitment) Rules, 1973, Hon ble the Chief Justice is pleased to select and 
appoint Sri P . Krishna Bhat, District and Sessions Judge (Presently working as Registrar (Judicial), High Court of Karnataka, 
Bangalore ) as Registrar (Vigilance ), High Court of Karnataka, Bangalore with immediate effect, in the vacant post caused due to 
retirement of Sri A . P . Murari, Registrar ( Vigilance ). 


R . B . BUDIHAL , 
P . R . 136 

Registrar General. 
NOTIFICATION 

No . HCE 1155 / 2010 , Bangalore , Dated 13th January , 2011 
Sri H . R . Ashwathanarayana, Section Officer of this office is permitted to retire from service on attaining the age of 
superannuation w . e .f. the afternoon of 31 -01- 2011 and he will be relieved of his duties in this office on the afternoon of 
31 -01- 2011 . 

By Order of Hon ble the Chief Justice , 

P . KRISHNA BHAT, 
P . R . 137 

REGISTRAR (JUDICIAL ) 


NOTIFICATION 

No . HCE 204 /2000 , Bangalore , Dated 14th January, 2011 
In exercise of the powers conferred by Article 229 of the Constitution of India read with Rule 7 of the High Court of 
Karnataka Service (Conditions of Service and Recruitment) Rules , 1973 , Hon ble the Chief Justice is pleased to select and 
appoint Smt. Kotrava Somappa Mudagal, District and Sessions Judge ( Presently working as District & Sessions Judge , Mandya ) 
as Registrar (Judicial), High Court of Karnataka, Bangalore with immediate effect, vice Sri P . Krishna Bhat, Registrar (Judicial) 
High Court of Karnataka, Bangalore transferred as Registrar (Vigilance ), High Court of Karnataka , Bangalore . 


R . B . BUDIHAL , 
Registrar General. 


P . R . 138 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭, ೨೦೧೧ 


NOTIFICATION 
No. HCE 532/2009, Bangalore , Dated : 27th December, 2010 
Smt. P . Rohini, Senior JudgementWriter of this office is permitted to retire from service voluntarily w .e.f. the afternoon of 
31- 12-2010 , under Rule 285 (1) (a ) of KCSRs . 

By Order of Hon ble the Chief Justice , 

A . P . MURARI, 
P . R . 139 

REGISTRAR (ADMINISTRATION ) 1/c. 
NOTIFICATION 
No. HCE 979 /2010, Bangalore , Dated : 27th December, 2010 
Smt. Priya M . Gonsalves, Senior Judgement Writer of this office is permitted to retire from service voluntarily w .e.f. the 
afternoon of 31 -12 -2010 , under Rule 285 (1) (a) of KCSRs. 


By Order of Hon ble the Chief Justice , 

A . P . MURARI, 
REGISTRAR (ADMINISTRATION ) I/ 


P . R . 140 


NOTIFICATION 
NO . HCE . 978 / 2010 , Bangalore , Dated 22nd December, 2010 . 
Sri Venkanna Ekambe, Assistant Registrar of this office is permitted to retire from service voluntarily w .e .f. the afternoon 
of 31 -12- 2010 under Rule 285 (1) (a ) of KCSRs. 

BY ORDER OF HON BLE THE CHIEF JUSTICE , 

R . B .BUDIHAL , 
P . R . 141 

REGISTRAR GENERAL . 


NOTIFICATION 
NO . GOB (1) 1/2010, Bangalore , Dated 31st December, 2010 . 
The Presiding Officer of the court of V Addl. District and Sessions Judge , Belgaum , is concurrently appointed as the 
Presiding Officer of the court of VI Addl. District and Sessions Judge , Belgaum (Vacant Court ), with immediate effect and until 
further orders . 

BY ORDER OF THE HIGH COURT, 

R . B . BUDIHAL , 
P . R . 142 

REGISTRAR GENERAL . 
NOTIFICATION 
NO . GOB (1) MISC 2010, Bangalore , Dated 3rd January, 2011. 
In exercise of the powers vested under sub -section (2 ) of Section 12 of the Code of Criminal Procedure, 1973 (Central 
Act No.2 of 1974 ), the High Court of Karnataka hereby appoints the Addl. Civil Judge and JMFC ., Gangavathi , as Addl. Chief 
Judicial Magistrate, Koppal, from after office hours on 23- 12- 2010 till 9.00 A.M . on 27 -12- 2010 . 

BY ORDER OF THE HIGH COURT, 
P . R . 143 

DEPUTY REGISTRAR . 


CORRIGENDUM 
NO . GOB (1) 3/2010 , Bangalore, Dated 20th December, 2010 . 


The words mentioned in this office Notification of even number dated 08 - 12-2010, i.e ., “ || Addl. Civil Judge and JMFC ., 
Mysore ( Vacant Court)” shall be read as “ || Civil Judge and JMFC ., Mysore (Vacant Court)”. 

BY ORDER OF THE HIGH COURT, 

R . B . BUDIHAL , 
P . R . 144 

REGISTRAR GENERAL . 
NOTIFICATION 

NO . GOB (1) 2/ 2010, Bangalore , Dated 6th January , 2011 
The Presiding Officer of the court of Senior Civil Judge , Sedam , is concurrently appointed as the Presiding Officer of the 
court of Senior Civil Judge and JMFC ., Chincholi (vacant court), with a direction to itinerate the said court for two days in a week , 
with immediate effect and until further orders . 

BY ORDER OF THE HIGH COURT, 

R . B .BUDIHAL , 
P . R . 145 

REGISTRAR GENERAL . 


೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ- ೨ 


NOTIFICATION 


NO . GOB (1) 2/2010 , Bangalore, Dated 6th January, 2011. 
Sri. Mustafa Hussain Syed Azeez , Chief JudicialMagistrate , Bangalore Rural District, Bangalore, is appointed as the 
Member Secretary , High Court Legal Services Committee, Bangalore (vice Sri. Channakeshava Reddy M .V . - transferred ), in the 
interest of public service, with effect from 30 - 12 -2010 . 

BY ORDER OF THE HIGH COURT, 

R . B .BUDIHAL , 
P . R .146 

REGISTRAR GENERAL . 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 347 ಎಲ್‌ಎಸ್‌ಐ 2010, ಬೆಂಗಳೂರು, ದಿನಾಂಕ: 13ನೇ ಜನವರಿ, 2011 
ಸರ್ಕಾರಿ ಆದೇಶ ಸಂಖ್ಯೆ: ಕಾಣ 356 ಎಲ್‌ಎಸ್‌ಐ 95 , ದಿನಾಂಕ: 04 - 09 -2006ರ ಮೂಲಕ ಕಾರಾವಿ ಯೋಜನೆ ವೈದ್ಯಕೀಯ 
ಸೇವೆಗಳು ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ 06 ವರ್ಷಗಳ ಹಾಗೂ 13 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ವಿಮಾ 
ವೈದ್ಯಾಧಿಕಾರಿಗಳಿಗೆ ಕಾಲಬದ್ದ ಪದೋನ್ನತಿ ಸೌಲಭ್ಯವನ್ನು ವಿಸ್ತರಿಸಲಾಗಿತ್ತು. ಸದರಿ ಆದೇಶದಲ್ಲಿ ಕಾಲಬದ್ದ ಪದೋನ್ನತಿ ಸೌಲಭ್ಯವನ್ನು ಇಲಾಖೆಯ 
ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅವಶ್ಯಕ ನಿಯಮಗಳನ್ನು ರೂಪಿಸಿದ ನಂತರ ಕ್ರಮಬದ್ದಗೊಳಿಸಲಾಗುವುದೆಂದು ತಿಳಿಸಲಾಗಿದೆ. ಇಲಾಖೆಯ 
ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಅಧಿಸೂಚನೆ ಸಂಖ್ಯೆ ಕಾಇ 176 ಎಲ್‌ಎಸ್‌ಐ 2006 ದಿನಾಂಕ: 7 -12 - 2007ರ ಮೂಲಕ 
ರೂಪಿಸಲಾಗಿರುತ್ತದೆ. ಅದರಂತೆ ಈ ಕೆಳಕಂಡ ವೈದ್ಯಾಧಿಕಾರಿಗಳಿಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ 
ಕಾಲಬದ್ದ ಪದೋನ್ನತಿ ಸೌಲಭ್ಯವನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಈ ಕೆಳಕಂಡಂತೆ ಮಂಜೂರು ಮಾಡಲಾಗಿದೆ. 

1) ಈ ಆದೇಶದನ್ವಯ ಬಡ್ತಿ ಹೊಂದಿದ ಅಧಿಕಾರಿಗಳ ಜೇಷ್ಠತೆಯು ಇವರುಗಳು ಬಡ್ತಿ ಹೊಂದುವ ಪೂರ್ವದಲ್ಲಿದ್ದ ಹುದ್ದೆಗಳಲ್ಲಿ 

ಇರುವಂತೆಯೇ ಮುಂದುವರೆಯುತ್ತದೆ. 
2) ಬಡ್ತಿ ಹೊಂದಿದ ಎಲ್ಲಾ ಅಧಿಕಾರಿಗಳು ಮುಂದಿನ ಆದೇಶದವರೆಗೆ ಸದ್ಯಕ್ಕೆ ಇವರು ಈಗ ಕರ್ತವ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ 

ಮುಂದುವರಿಯುತ್ತಾರೆ. ಆದರೆ ಯಾವುದೇ ರೀತಿಯಲ್ಲಿ ಸ್ಥಾನಪಲ್ಲಟ ಹೊಂದುವುದಿಲ್ಲ. 
3) ಇವರುಗಳ ಕಾಲಬದ್ದ ಪದೋನ್ನತಿಯು ಸರ್ಕಾರಿ ಆದೇಶ ಸಂಖ್ಯೆ , ಕಾಇ 356 ಎಲ್‌ಎಸ್‌ಐ 95 , ದಿನಾಂಕ : 04 - 09 - 2006 ಮತ್ತು 

ಕಾಇ 176 ಎಲ್‌ಎಸ್‌ಐ 2006 ದಿನಾಂಕ: 07- 12 - 2007ರ ಕರ್ನಾಟಕ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ (ವೈದ್ಯಕೀಯ) 
ಸೇವಾ (ನೇಮಕಾತಿ) ನಿಯಮಗಳು , 2007ರಲ್ಲಿನ ಎಲ್ಲಾ ಷರತ್ತುಗಳಿಗೆ ಸಂಪೂರ್ಣವಾಗಿ ಒಳಪಟ್ಟಿರುತ್ತದೆ. 
4) ಯಾವುದೇ ಹಂತ ಅಥವಾ ಸಂದರ್ಭದಲ್ಲಿ ಮತ್ತು ಯಾವುದೇ ಕಾರಣಗಳಿಂದಾಗಿ ಸದರಿ ಕಾಲಬದ್ದ ಪದೋನ್ನತಿಯ ಆದೇಶಗಳನ್ನು 

ಮಾರ್ಪಡಿಸುವ ಅಥವಾ ಹಿಂತೆಗೆದುಕೊಳ್ಳುವ ಮತ್ತು ಈ ಅಧಿಕಾರಿಗಳಿಗೆ ಹಿಂಬಡ್ತಿ ನೀಡುವ ಸಂಪೂರ್ಣ ಹಕ್ಕುಗಳನ್ನು ಮತ್ತು 
ಅಧಿಕಾರವನ್ನು ಸರ್ಕಾರವು ಕಾಯ್ದಿರಿಸಿಕೊಂಡಿದೆ. 


13 ವರ್ಷಗಳ 


ಹಾಲಿ ವೇತನ 


8( 


ವೈದ್ಯರ ಹೆಸರು, ಹುದ್ದೆ ಸ್ಥಳ ಮತ್ತು 

ಸೇವೆಗೆ ಸೇರಿದ ದಿನಾಂಕ. 


ವಿದ್ಯಾರ್ಹತೆ 


06ವರ್ಷಗಳ 
ಕಾಲಬದ್ಧ ಪದೋನ್ನತಿ 
ಜಾರಿಗೆ ಬರುವ ದಿನಾಂಕ, 
ವೇತನ ಶ್ರೇಣಿ ಮತ್ತು 
ಬದಲಾದ ಪದನಾಮ 


ಶ್ರೇಣಿ 


ಕಾಲಬದ್ದ 
ಪದೋನ್ನತಿ ಜಾರಿಗೆ 
ಬರುವ ದಿನಾಂಕ, 
ವೇತನ ಶ್ರೇಣಿ ಮತ್ತು 
ಬದಲಾದ ಪದನಾಮ 


ಎಂ . ಬಿ . ಬಿ .ಎಸ್ . I 14050 - 25050 


| 


07 - 12 - 2007 
15200 - 25650 
ಹಿರಿಯ ವಿಮಾ 
ವೈದ್ಯಾಧಿಕಾರಿ 


| ಡಾ : ಜಯಪ್ರಸಾದ್ ಎನ್. 
ವಿಮಾ ವೈದ್ಯಾಧಿಕಾರಿ , ಕಾರಾವಿ 
ಚಿಕಿತ್ಸಾಲಯ ಬೊಮ್ಮಸಂದ್ರ, (ವೈದೇಹಿ 
ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, 
ಬೆಂಗಳೂರು ಇಲ್ಲಿ ಸ್ನಾತಕೋತ್ತರ 
ವ್ಯಾಸಂಗ ನಿರತ ವೈದ್ಯರು) 
22 - 04 - 2001 
ಡಾ : ಗೀತಾಂಜಲಿ ಎಸ್. 
ವಿಮಾ ವೈದ್ಯಾಧಿಕಾರಿ , ಕಾರಾವಿ ಆಸ್ಪತ್ರೆ, 
ಇಂದಿರಾನಗರ, ( ಸ್ನಾತಕೋತ್ತರ 
ವ್ಯಾಸಂಗ ನಿರತ ವೈದ್ಯರು) 
22 - 04 - 2001 


ಎಂ . ಬಿ . ಬಿ .ಎಸ್ . | 14050 - 25050 


ಮತ್ತು 


07 - 12 - 2007 
15200 - 25650 
ಕಿರಿಯ ತಜ್ಞರು 


ಡಿ .ಎಲ್. ಓ 


೮೯ 


01 - 12 - 2010 
18150 - 26925 
ಹಿರಿಯ ತಜ್ಞರು 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 
- 3 | ಡಾ : ಎಂ . ಶಂಕರ್ , ಹಿರಿಯ ವಿಮಾ | ಎಂ . ಬಿ. ಬಿ.ಎಸ್. | 15200 - 25650 

ವೈದ್ಯಾಧಿಕಾರಿ, ಕಾರಾವಿ ಆಸ್ಪತ್ರೆ, ಮತ್ತು 
ಇಂದಿರಾನಗರ, 01 - 12 - 1997 

ಎಂ . ಎಸ್. 

ಆರ್ಥೋ 
| ಡಾ : ಬಿ .ಸಿ . ವಾಸಂತಿ, ಕಿರಿಯ ತಜ್ಞರು , | ಎಂ . ಬಿ . ಬಿ .ಎಸ್. | 15200 - 25650 | 
ಕಾರಾವಿ ಚಿಕಿತ್ಸಾಲಯ , ಮಂಡ್ಯ . 
21 - 11 - 1996 

ಡಿ . ಓ . ಎಂ . ಎಸ್ . 


ಮತ್ತು 


22 - 11 - 2009 
18150 - 26925 
ಹಿರಿಯ ತಜ್ಞರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೋವಿಂದಸ್ವಾಮಿ , 

ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ (ಕಾರಾವಿ ಯೋ ( ವೈ ) ಸೇವೆಗಳು ) 


ಪಿ . ಆರ್ . 147 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 90 ಭೂದಾಸೇ (1) 2010, ಬೆಂಗಳೂರು, ದಿನಾಂಕ: 14ನೇ ಜನವರಿ , 2011 
ಶ್ರೀ ಎಂ . ಕೃಷ್ಣಪ್ಪ, ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, ಚಿಕ್ಕಬಳ್ಳಾಪುರ 
ಇವರು ಗ್ರೂಪ್ ಎ ವೃಂದದ ಅಧಿಕಾರಿಗಳಾಗಿದ್ದು, ಇವರು ದಿನಾಂಕ: 30 - 8 - 2011 ( 31 ರಜಾದಿನ) ರ ಅಪರಾಹ್ನ ಸರ್ಕಾರಿ ಸೇವೆಯಿಂದ 
ವಯೋನಿವೃತ್ತಿ ಹೊಂದಲು ಅನುಮತಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ವಿ . ಚೌಕಿಮಠ, 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 148 

ಕಂದಾಯ ಇಲಾಖೆ (ಭೂಮಾಪನ) 


ಅಧಿಸೂಚನೆ 
ಸಂಖ್ಯೆ: ಕಂಇ 81 ಮುಸೇವಿ 2010, ಬೆಂಗಳೂರು, ದಿನಾಂಕ: 10ನೇ ಜನವರಿ , 2011 
ಧಾರ್ಮಿಕ ದತ್ತಿ ಇಲಾಖೆಯ ಈ ಕೆಳಕಂಡ ಗ್ರೂಪ್ - ಎ (ಕಿರಿಯ ಶ್ರೇಣಿ) ಅಧಿಕಾರಿಗಳಿಗೆ ವೇತನ ಶ್ರೇಣಿ – 20025 - 28275 ರ 
ಗ್ರೂಪ್- ಎ ( ಹಿರಿಯ ಶ್ರೇಣಿ) ವೃಂದದ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನಾ ಮುಂಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 


W ) 


ಕ್ರಮ 


ತಮ್ಮ 
ಸಂಖ್ಯೆ 


ಅಧಿಕಾರಿಗಳ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ | ಬಡ್ತಿಯ ಮೇಲೆ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 


( 1) 


( 2 ) 


( 3 ) 


ಶ್ರೀ ಎನ್. ರಾಮಮೂರ್ತಿ, ಸಹಾಯಕ ಆಯುಕ್ತರು, ಕಾರ್ಯ ನಿರ್ವಹಣಾಧಿಕಾರಿ , 
ಮುಜರಾಯಿ ಕಾಮಗಾರಿಗಳು, ಬೆಂಗಳೂರು ನಗರಸಭಾ ಶ್ರೀ ಶ್ರೀಕಂಠೇಶ್ವರಸ್ವಾಮಿ ದೇವಸ್ಥಾನ, 
ವಲಯ, ಬೆಂಗಳೂರು 

ನಂಜನಗೂಡು, ಮೈಸೂರು ಜಿಲ್ಲೆ 

ಗ್ರೂಪ್- ಎ ( ಹಿರಿಯ ಶ್ರೇಣಿಗೆ ಉನ್ನತೀಕರಿಸಿದ ಹುದ್ದೆಗೆ) 
ಶ್ರೀ ನಿಂಗಯ್ಯ , ಕಾರ್ಯನಿರ್ವಾಹಕ ಅಧಿಕಾರಿ, ಕುಕ್ಕೆ ಕಾರ್ಯ ನಿರ್ವಾಹಕ ಅಧಿಕಾರಿ, 
ಶ್ರೀ ಸುಬ್ರಹ್ಮಣ್ಯಸ್ವಾಮಿ ದೇವಸ್ಥಾನ, ಸುಳ್ಯ ತಾಲ್ಲೂಕು, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯಸ್ವಾಮಿ ದೇವಸ್ಥಾನ, 
ದಕ್ಷಿಣ ಕನ್ನಡ ಜಿಲ್ಲೆ 

ಸುಳ್ಯ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 

ಗ್ರೂಪ್- ಎ ( ಹಿರಿಯ ಶ್ರೇಣಿಗೆ ಉನ್ನತೀಕರಿಸಿದ ಹುದ್ದೆಗೆ) 
| ಶ್ರೀ ಸಂಜೀವ ಮಡಿವಾಳ, ಕೇಂದ್ರ ಸ್ಥಾನಿಕ ಸಹಾಯಕರು, 
| 

ಕೇಂದ್ರ ಸ್ಥಾನಿಕ ಸಹಾಯಕರು, ಧಾರ್ಮಿಕ ದತ್ತಿ ಇಲಾಖೆ, 
ಧಾರ್ಮಿಕ ದತ್ತಿ ಇಲಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಕೇಂದ್ರ ಕಛೇರಿ, ಬೆಂಗಳೂರು ಗ್ರೂಪ್- ಎ ( ಹಿರಿಯ 

ಶ್ರೇಣೆಗೆ ಉನ್ನತೀಕರಿಸಿದ ಹುದ್ದೆಗೆ) 
ಶ್ರೀ ಎ . ಹೆಚ್. ಮದರ್‌ಕಲ್, ವಿಶೇಷಾಧಿಕಾರಿ , 

ಕಾರ್ಯನಿರ್ವಹಣಾಧಿಕಾರಿ, 
ಕರ್ನಾಟಕ ರಾಜ್ಯ ಛತ್ರ, 

ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, 
ತಿರುಮಲ- ತಿರುಪತಿ , ಆಂಧ್ರ ಪ್ರದೇಶ 

ಚಾಮುಂಡಿಬೆಟ್ಟ, ಮೈಸೂರು ಜಿಲ್ಲೆ 
ಗ್ರೂಪ್- ಎ ( ಹಿರಿಯ ಶ್ರೇಣಿಗೆ ಉನ್ನತೀಕರಿಸಿದ ಹುದ್ದೆಗೆ) 


3 


೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೨ 


ಮೇಲ್ಕಂಡ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗಳಿಂದ ತಕ್ಷಣವೇ ಬಿಡುಗಡೆ ಹೊಂದಿ ಮುಂಬಡ್ತಿ ಮೇರೆಗೆ ಸ್ಥಳ 
ನಿಯುಕ್ತಿಗೊಳಿಸಿರುವ ಹುದ್ದೆಗಳಲ್ಲಿ ಕಾರ್ಯ ವರದಿ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ನೀಡಲು ಸೂಚಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ರಾಮಚಂದ್ರಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಮುಜರಾಯಿ) 


ಪಿ . ಆರ್‌ . 149 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 34 ಎಸ್ ಎಸ್ಟಿ 2011 , ಬೆಂಗಳೂರು, ದಿನಾಂಕ : 10ನೇ ಜನವರಿ , 2011 
ಬೆಳಗಾಂ ನಗರದಲ್ಲಿ 2010ರ ಮುಕ್ತಾಯದ ವರ್ಷ (OLD MAN) ಮತ್ತು 2011ರ ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ 
ಜಿಲ್ಲಾ ದಂಡಾಧಿಕಾರಿಗಳು, ಬೆಳಗಾಂ ಜಿಲ್ಲೆ, ಬೆಳಗಾಂ ರವರು ಶಾಂತಿ , ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಬೆಳಗಾಂ ನಗರ 
ವ್ಯಾಪ್ತಿಯಲ್ಲಿ ದಿನಾಂಕ: 31 -12 -2010 ರಿಂದ 01- 01- 2011ರವರೆಗೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ನೇಮಿಸಿ ಹೊರಡಿಸಿದ್ದ 
ದಿನಾಂಕ: 31 -12- 2010ರ ಆದೇಶ ಸಂಖ್ಯೆ : DC.POL.CR- 696/2010 - 11ಕ್ಕೆ ಸರ್ಕಾರವು ಘಟನೋತ್ತರ ಅನುಮೋದನೆಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಸಿ. ಸಿದ್ದಪ್ಪ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, 
ಪಿ . ಆರ್ , 150 

(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಮೋಸಾ ಮತ್ತು ಅಭಿಯೋಗಗಳು) 

ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 31 ಎಸ್‌ಎಸ್‌ಟಿ 2011, ಬೆಂಗಳೂರು, ದಿನಾಂಕ: 10ನೇ ಜನವರಿ, 2011 
ಸೋಲಾರಿಸ್ ಕೆಮೆಟೆಕ್ ಬಿಣಗಾ ಕಾರ್ಖಾನೆಯ ಕಾರ್ಮಿಕರು ಧರಣಿ ನಡೆಸುತ್ತಿದ್ದ ಹಿನ್ನೆಲೆಯಲ್ಲಿ ಧರಣಿಯು ಶಾಂತಿಯುತವಾಗಿ ನಡೆಯಲು 
ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಕಾರವಾರ ತಾಲೂಕಿನ ಬೈತಖೋಲ್‌ನಲ್ಲಿ ಜಿಲ್ಲಾ ದಂಡಾ 
ಕಾರವಾರ ರವರು ಡಾ : ಸೋಮನಾಥ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯಿತಿ, ಕಾರವಾರ ಇವರನ್ನು ಸೆಕ್ಟರ್ ಮ್ಯಾಜಿಸ್ಟ್ರೇಟರನ್ನಾಗಿ 
ನೇಮಿಸಿ ಹೊರಡಿಸಿದ್ದ ದಿನಾಂಕ: 20 -12 - 2010ರ ಆದೇಶ ಸಂಖ್ಯೆ: ಡಿಸಿಬಿ/ ಎಂಎಜಿ-1/ವಿವ - 186/2010 -11ಕ್ಕೆ ಸರ್ಕಾರವು ಘಟನೋತ್ತರ 
ಅನುಮೋದನೆಯನ್ನು ನೀಡಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

* ಒಳಾಡಳಿತ ಇಲಾಖೆ, 
ಪಿ . ಆರ್ , 151 

(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು ) 


ಅಧಿಸೂಚನೆ 
ಸಂಖ್ಯೆ : ಒಣ 343 ಪಿಪಿಇ 2010, ಬೆಂಗಳೂರು, ದಿನಾಂಕ: 14ನೇ ಜನವರಿ , 2011 
ಈ ಕೆಳಕಂಡ ತಃಖ್ಯ ಅಂಕಣ ( 2) ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ಯ ಅಂಕಣ (3) ಮತ್ತು ( 4) ರಲ್ಲಿ 
ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ ( 4) ರಲ್ಲಿ ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ 
ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5) ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ 
ಅಭಿಯೋಜಕರಾಗಿ ನೇಮಿಸಿದೆ. 

ಪ್ರತಿ ಪ್ರಕರಣದಲ್ಲಿ ಸರ್ಕಾರದ 

ಪ್ರತಿ ಪ್ರಕರಣ 
ಕ್ರಸಂ. ನ್ಯಾಯಾಲಯದ ಹೆಸರು 

ಪ್ರಕರಣ ಸಂಖ್ಯೆ 

ಸಂಖ್ಯೆ ಪರವಾಗಿ ಹಾಜರಾಗಲು ಮತ್ತು 
Sc /cc /spl.cc 

Sc /cc /spl.cc ಪ್ರಕರಣವನ್ನು ನಡೆಸಲು 


1. | 2ನೇ ಜೆ. ಎಂ .ಎಫ್.ಸಿ. ನ್ಯಾಯಾಲಯ, ಗುಲ್ಬರ್ಗಾ 


ಸಿ . ಸಿ 
672 / 08 


- 5 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿ. ಜೆ. ಎಂ . 
ನ್ಯಾಯಾಲಯ , ಗುಲ್ಬರ್ಗಾ 


673 / 08 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


- 2 | 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ ಬಳ್ಳಾರಿ 


ಎಸ್ . ಸಿ 


ಎಸ್ಸಿ 


148 / 07 


78/ 09 


3 . ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಡಿಕೇರಿ. 


ಎಸ್ . ಸಿ 


ಎಸ್ . ಸಿ 


13 / 09 


23 / 09 


ಸರ್ಕಾರಿ ಅಭಿಯೋಜಕರು , 1ನೇ 
ತ್ವರಿತ ವಿಲೇವಾರಿ ನ್ಯಾಯಾಲಯ , 
ಬಳ್ಳಾರಿ. 
ವಿಶೇಷ ಸರ್ಕಾರಿ ಅಭಿಯೋಜಕರು, 
ತ್ವರಿತ ವಿಲೇವಾರಿ ನ್ಯಾಯಾಲಯ , 
ಮಡಿಕೇರಿ. 
1ನೇ ಅಧಿಕ ಸರ್ಕಾರಿ 
ಅಭಿಯೋಜಕರು, ಗುಲ್ಬರ್ಗಾ, 
ವಿಶೇಷ ಸರ್ಕಾರಿ ಅಭಿಯೋಜಕರು, 
ತ್ವರಿತ ವಿಲೇವಾರಿ ನ್ಯಾಯಾಲಯ , 
ಮಡಿಕೇರಿ. 


4 . 


( ಪ್ರಧಾನ ಸತ್ರ ನ್ಯಾಯಾಲಯ , ಗುಲ್ಬರ್ಗಾ, 


| 


ಎಸ್ . ಸಿ 
57 / 09 
ವಿ. ಮೊ . 


ಎಸ್ . ಸಿ 
110/ 10 
ಎಸ್ . ಸಿ 


5. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಡಿಕೇರಿ. 


33 / 09 


50 / 10 


ಎಸ್ . ಸಿ 


ಎಸ್ . ಸಿ 


6 . | 4ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


234 /10 


303 / 10 


ವಿಶೇಷ ಸರ್ಕಾರಿ ಅಭಿಯೋಜಕರು, 
3ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯ , ಬೆಂಗಳೂರು 
ಗ್ರಾಮಾಂತರ . 


7. | 2ನೇ ಅಪರ ಜೆ. ಎಂ .ಎಫ್. ಸಿ. ನ್ಯಾಯಾಲಯ, 

ಚಿತ್ರದುರ್ಗ 
ಜೆ. ಎಂ . ಎಫ್ . ಸಿ. ನ್ಯಾಯಾಲಯ , ಹರಪನಹಳ್ಳಿ , 


167 / 09 


ಸಹಾಯಕ ಅಭಿಯೋಗ. 
ನಿರ್ದೇಶಕರು, ಚಿತ್ರದುರ್ಗ . 
ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಜೆ . ಎಂ .ಎಫ್. ಸಿ. 
ನ್ಯಾಯಾಲಯ , ಹರಪನಹಳ್ಳಿ, 


168 / 09 

ಸಿ . ಸಿ . 
60 / 09 
214 / 08 
367/ 09 
294 /09 

ಎಸ್ಸಿ 
99 /06 


63 / 09 
155 / 08 
445 / 09 
262 / 09 
ಸ್ಪೆಷಲ್ 


- 9 . | ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ , ಬಳ್ಳಾರಿ 


10. 


ಹೆಚ್ಚುವರಿ ಜೆ. ಎಂ . ಎಫ್. ಸಿ . ನ್ಯಾಯಾಲಯ , 
ಗೋಕಾಕ್ 


62 / 05 

ಸಿ . ಸಿ 
535 / 09 


536/ 09 


ಪ್ರಧಾನ ಸರ್ಕಾರಿ 
ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ಸತ್ರ ನ್ಯಾಯಾಲಯ , ಬಳ್ಳಾರಿ 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಜೆ . ಎಂ .ಎಫ್. ಸಿ. 
ನ್ಯಾಯಾಲಯ, ಹುಕ್ಕೇರಿ 
ವಿಶೇಷ ಸರ್ಕಾರಿ ಅಭಿಯೋಜಕರು, 
ತ್ವರಿತ ವಿಲೇವಾರಿ ನ್ಯಾಯಾಲಯ , 
ಹಾವೇರಿ. 


11 . | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಹಾವೇರಿ. 


ಎಸ್ಸಿ 


ಎಸ್‌ಸಿ / ಎಸ್ಟಿ 

38 / 08 


750 


12 . | 3ನೇ ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ವಿಜಾಪುರ. 


ಸಹಾಯಕ ಅಭಿಯೋಗ 
ನಿರ್ದೇಶಕರು , ವಿಜಾಪುರ. 


468 /10 


37700 

ಸಿ . ಸಿ 
1607 / 09 


13. 


ಪ್ರಧಾನ ಜೆ. ಎಂ . ಎಫ್ . ಸಿ . ನ್ಯಾಯಾಲಯ , 
ಕುಮಟಾ 


1611 / 09 

ಸಿ . ಸಿ 
1117 / 09 


1161 / 09 


ಸಹಾಯಕ ಸರ್ಕಾರಿ 
ಅಭಿಯೋಜಕರು ಸಿ. ಜೆ.( ಹಿ . ವಿ ) 
ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ , ಕುಮಟಾ 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ದಾವಣಗೆರೆ 
ಅಭಿಯೋಗ ಉಪ ನಿರ್ದೇಶಕರು , 
ದಾವಣಗೆರೆ ವಿಭಾಗ , ದಾವಣಗೆರೆ. 


14 , ಸಿ. ಜೆ.(ಕಿವಿ) ಮತ್ತು ಜೆ. ಎಂ .ಎಫ್‌ಸಿ ನ್ಯಾಯಾಲಯ , 

ಹರಿಹರ . 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

ದಾವಣಗೆರೆ. 
16 . | 11ನೇ ಎ. ಸಿ. ಎಂ . ಎಂ .ನ್ಯಾಯಾಲಯ , ಬೆಂಗಳೂರು 


40700 
ಸೆಷಲ್‌ಸಿ. ಸಿ 
10 / 06 


408 /10 
ಎಸ್ . ಸಿ 


35 / 07 


ನಗರ 


24208 /08 


24209 /08 


ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು, 1ನೇ 
ಎಂ . ಎಂ .( ಸಂ .) ನ್ಯಾಯಾಲಯ , 
ಬೆಂಗಳೂರು ನಗರ. 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , 1ನೇ 
ಜೆ. ಎಂ .ಎಫ್.ಸಿ ನ್ಯಾಯಾಲಯ , 


17 . [ 2ನೇ ಜೆ. ಎಂ . ಎಫ್ . ಸಿ . ನ್ಯಾಯಾಲಯ , ಹುಬ್ಬಳ್ಳಿ, 


ಸಿ . ಸಿ 
151310 


ಸಿ . ಸಿ 
151200 


ಹುಬ್ಬಳ್ಳಿ, 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭, ೨೦೧೧ 


ಭಾಗ - ೨ 


2|| 


3 


. 


18. | ಜೆ. ಎಂ . ಎಫ್. ಸಿ . ನ್ಯಾಯಾಲಯ, ಬೀಳಗಿ, 


ಸಿ . ಸಿ 
346 /l0 


29500 


19 . | ಜೆ. ಎಂ .ಎಫ್. ಸಿ . ನ್ಯಾಯಾಲಯ , ಹೊಸದುರ್ಗ. 


133 / 09 


20. 2ನೇ ಜೆ. ಎಂ .ಎಫ್. ಸಿ. ನ್ಯಾಯಾಲಯ , ಬಿಜಾಪುರ. 


294 /09 

ಸಿ . ಸಿ 
2078 /09 


2015 / 09 


198/ 08 


97 / 08 


21. | ಸಿಜೆ ( ಕಿವಿ) ಮತ್ತು ಜೆ. ಎಂ .ಎಫ್. ಸಿ. 

ನ್ಯಾಯಾಲಯ , ಸಾಗರ . 
22 . | 1ನೇ ಜೆ. ಎಂ .ಎಫ್. ಸಿ ನ್ಯಾಯಾಲಯ , ಗದಗ. 


461 / 09 


346 / 09 


20700 


266 /10 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, 1ನೇ 
ಜೆ. ಎಂ . ಎಫ್ . ಸಿ. ನ್ಯಾಯಾಲಯ , 
ಬಾಗಲಕೋಟೆ| 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , ಹೊಳಲ್ಕೆರೆ. 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , 1ನೇ 
ಜೆ . ಎಂ .ಎಫ್. ಸಿ ನ್ಯಾಯಾಲಯ, 
ಬಿಜಾಪುರ. 
ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಾಗರ . 
ಸಹಾಯಕ ಸರ್ಕಾರಿ 
ಅಭಿಯೋಜಕರು , 2ನೇ 
ಜೆ. ಎಂ .ಎಫ್. ಸಿ. ನ್ಯಾಯಾಲಯ , 
ಗದಗ. 
ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು , ದಾವಣಗೆರೆ. 
ಪ್ರಧಾನ ಸರ್ಕಾರಿ 
ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ , 
ಬಿಜಾಪುರ. 
ಅಧಿಕ ಸಹಾಯಕ 
ಸರ್ಕಾರಿ ಅಭಿಯೋಜಕರು, 
ರಾಮದುರ್ಗ . 
ಪ್ರಧಾನ ಸರ್ಕಾರಿ 
ಅಭಿಯೋಜಕರು, ಧಾರವಾಡ. 


23 . | ಜೆ. ಎಂ .ಎಫ್.ಸಿ. 2ನೇ ನ್ಯಾಯಾಲಯ , 

ದಾವಣಗೆರೆ. 
24. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಬಾಗಲಕೋಟೆ. 


ಸಿ . ಸಿ 
509 / 09 
ಸ್ಪೆಷಲ್ ಕೇ 
118 / 09 


823 / 09 
ಎಸ್ . ಸಿ 


68 /10 


25 , | ಸಿಜೆ ( ಹಿವಿ) ಮತ್ತು ಜೆ. ಎಂ .ಎಫ್.ಸಿ. 

ನ್ಯಾಯಾಲಯ , ರಾಮದುರ್ಗ. 


172l0 


1730 


26. | ಫಾಸ್ಟ್ ಟ್ರಾಕ್ ನ್ಯಾಯಾಲಯ - 3, ಧಾರವಾಡ. 


ಎಸ್ . ಸಿ 
122 / 09 


ಎಸ್. ಸಿ 
99 /10 


27. | ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 

ಚಿಕ್ಕಮಗಳೂರು. 


ಎಸ್ . ಸಿ 
131/09 


ಎಸ್ . ಸಿ 
49 /10 


ಅಧಿಕ ಸರ್ಕಾರಿ ಅಭಿಯೋಜಕರು, 
ಚಿಕ್ಕಮಗಳೂರು. 


28. ( ವಿಶೇಷ ನ್ಯಾಯಾಲಯ , ಗುಲ್ಬರ್ಗಾ , 


ಸೆಷಲ್ಕೇಸ್ 
264 /10 | 


ಎಸ್ . ಸಿ 
21210 


ಪ್ರಧಾನ ಸರ್ಕಾರಿ 
ಅಭಿಯೋಜಕರು , ಗುಲ್ಬರ್ಗಾ. 


- 29, 1 ಸಿಜೆ ( ಹಿ . ವಿ) ಮತ್ತು ಜೆ. ಎಂ . ಎಫ್ .ಸಿ . 

ನ್ಯಾಯಾಲಯ , ಮುದ್ದೇಬಿಹಾಳ್ 


30 . | 

1ನೇ ಅಪರ ಜೆ . ಎಂ . ಎಫ್. ಸಿ ನ್ಯಾಯಾಲಯ , 
ಧಾರವಾಡ. 


- 31. ( ಹೆಚ್ಚುವರಿ ಜೆ. ಎಂ .ಎಫ್. ಸಿ ನ್ಯಾಯಾಲಯ , 

ಬಾಗಲಕೋಟೆ. 


ಸಹಾಯಕ ಸರ್ಕಾರಿ 
129 /09 

130 /09 ಅಭಿಯೋಜಕರು , ಸಿಜೆ ( ಕಿವಿ ) 

ಮತ್ತು ಜೆ. ಎಂ .ಎಫ್. ಸಿ . 
ನ್ಯಾಯಾಲಯ , ಮುದ್ದೇಬಿಹಾಳ್ 

ಸಹಾಯಕ ಸರ್ಕಾರಿ 
495 /10 

49400 ಅಭಿಯೋಜಕರು, 3ನೇ 

ಜೆ. ಎಂ .ಎಫ್. ಸಿ. ನ್ಯಾಯಾಲಯ , 

ಧಾರವಾಡ. 
ಸಿ . ಸಿ 

ಸಹಾಯಕ ಸರ್ಕಾರಿ 
37700 

9450 ಅಭಿಯೋಜಕರು , 1ನೇ 

ಜೆ. ಎಂ .ಎಫ್. ಸಿ . ನ್ಯಾಯಾಲಯ , 

ಬಾಗಲಕೋಟೆ. 
ಸಿ . ಸಿ 

ಸಹಾಯಕ ಸರ್ಕಾರಿ 
34610 

37310 | ಅಭಿಯೋಜಕರು , ಸಿಜೆ ( ಕಿವಿ) 

ಮತ್ತು ಜೆ. ಎಂ .ಎಫ್. ಸಿ . 

ನ್ಯಾಯಾಲಯ, ಮುದ್ದೇಬಿಹಾಳ್ . 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಕೆ. ಸಿ.ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
( ಕಾ ಮತ್ತು ಸು ಕಾಫಿಮೋಸ ಮತ್ತು ಅಭಿಯೋಗ) 


32 . | ಸಿಜೆ ( ಹಿ . ವಿ) ಮತ್ತು ಜೆ. ಎಂ .ಎಫ್. ಸಿ . 

ನ್ಯಾಯಾಲಯ, ಬಸವನಬಾಗೇವಾಡಿ. 


ಪಿ . ಆರ್ . 152 


ಕ್ರಮ 


ಸಂಖ್ಯೆ 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 

ಕಂದಾಯ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಕಂಇ 89 ಮುಆಬಿ 2014, ಬೆಂಗಳೂರು, ದಿನಾಂಕ: 06 /13ನೇ ಜನವರಿ , 2011 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಕಂಇ 77 ಎಂಇಟಿ 2003 ದಿನಾಂಕ : 30 - 04 - 2003ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಈ ಕೆಳಕಂಡ ಧಾರ್ಮಿಕ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಅವುಗಳ ಮುಂದೆ ಸೂಚಿಸಿರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 

ರಾಜ್ಯ ಪತ್ರದಲ್ಲಿ 
ಪ್ರಕಟವಾಗಿರುವ | ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಇರುವುದು 

ತಿದ್ದಿ ಓದಿಕೊಳ್ಳತಕ್ಕದ್ದು 
ಪುಟ/ಕ್ರಮ ಸಂ . 

26 - 3 | ಗುಮ್ಮನಹಳ್ಳಿ ಮತ್ತು ಬೆನಕಿನ ಮಡಗು ( ಗುಮ್ಮನಹಳ್ಳಿ 
27 - 7 ಚೆನ್ನವೀರನಹಳ್ಳಿ ಮತ್ತು ಕಡಲ್ಪನಹಳ್ಳಿ 

ಚೆನ್ನವೀರನಹಳ್ಳಿ 
27 - 18 ಕಾಡಬ್ಯಾಡರಹಳ್ಳಿ ಬೈರಾಪುರ, 

| ಕಾಡಬ್ಯಾಡರಹಳ್ಳಿ 
ಬೊಮ್ಮನಹಳ್ಳಿ 
31 - 215 ಅರೇಹಳ್ಳಿ , ಗುಡ್ಡದಹಳ್ಳಿ, ವರದನಹಳ್ಳಿ | ಅರೇಹಳ್ಳಿ, ಗುಡ್ಡದಹಳ್ಳಿ, 
31 -226 ಕಂಟನಕುಂಟೆ ಪಾಲನಜೋಗಿಹಳ್ಳಿ 

ಕಂಟನಕುಂಟೆ 
ನಂತರ , ದೊಡ್ಡಬಳ್ಳಾಪುರ ತಾಲ್ಲೂಕಿನ ಹಸನಗಟ್ಟ ಗ್ರಾಮದ ಶ್ರೀ ಚನ್ನರಾಯಸ್ವಾಮಿ ದೇವಾಲಯವನ್ನು ದೊಡ್ಡಬಳ್ಳಾಪುರ ತಾಲ್ಲೂಕಿನ 
ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಿ, ಓದಿಕೊಳ್ಳತಕ್ಕದ್ದು. 

- ತದನಂತರ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕಿಗೆ ಸೇರಿದ ಈ ಕೆಳಕಂಡ ಸಂಸ್ಥೆಗಳನ್ನು ನೆಲಮಂಗಲ ತಾಲ್ಲೂಕಿನ 
ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಿ, ಓದಿಕೊಳ್ಳತಕ್ಕದ್ದು. 


ಕ್ರಮ ಸಂಖ್ಯೆ ತಾಲ್ಲೂಕು ಗ್ರಾಮದ ಹೆಸರು 

ಸಂಸ್ಥೆಯ ಹೆಸರು 
ನೆಲಮಂಗಲ 

ಬೆನಕಿನ ಮಡಗು | ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ 
ನೆಲಮಂಗಲ 

ಕಡಲ್ಪನ ಹಳ್ಳಿ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ 
ನೆಲಮಂಗಲ 

ಬೈರಾಪುರ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ 
ನೆಲಮಂಗಲ 

ಬೊಮ್ಮನಹಳ್ಳಿ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ 
ನೆಲಮಂಗಲ 

ವರದನಹಳ್ಳಿ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ 
ನೆಲಮಂಗಲ 

ಪಾಲನಜೋಗಿಹಳ್ಳಿ | ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ 
ನೆಲಮಂಗಲ 

ತೋಟನಹಳ್ಳಿ 

ಶ್ರೀ ಬೈರೇದೇವರ ದೇವಾಲಯ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ . ರಾಮಚಂದ್ರಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 153 

ಕಂದಾಯ ಇಲಾಖೆ, ( ಮುಜರಾಯಿ) 

ಅಧಿಸೂಚನೆ 
ಸಂಖ್ಯೆ : ಕಂಇ 01 ಭೂಸ್ವಾಣಿ 2011, ಬೆಂಗಳೂರು, ದಿನಾಂಕ: 12ನೇ ಜನವರಿ, 2011 
ಈ ಕೆಳಕಂಡ ಕೆ.ಎ .ಎಸ್. ಕಿರಿಯ ಶ್ರೇಣಿ ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಲ್ಲಿ ಸರ್ಕಾರದ ಆದೇಶ ಸಂಖ್ಯೆ 
ಕಂಇ 40 ಭೂಸ್ವಾಣಿ 2010 ದಿನಾಂಕ 30 -4 -2010ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆಗಳಿಗಾಗಿ ಅಗತ್ಯ ಜಮೀನು 
ಸ್ವಾಧೀನಪಡಿಸಲು ಸೃಜಿಸಲಾಗಿರುವ ವಿಶೇಷ ಭೂಸ್ವಾಧೀನಾಧಿಕಾರಿ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅಧಿಕ ಪ್ರಭಾರದ ಮೇಲೆ ನೇಮಕ ಮಾಡಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಹಾಲಿ 

ಅಧಿಕ ಪ್ರಭಾರದ ಮೇಲೆನೇಮಕ ಮಾಡಿರುವ ಹುದ್ದೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀ ಶಿವಾನಂದ ಕಪಾಶಿ , 

ವಿಶೇಷ ಭೂಸ್ವಾಧೀನಾಧಿಕಾರಿ , ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ಉಪ ವಿಭಾಗಾಧಿಕಾರಿ, ಧಾರವಾಡ 

ಅಭಿವೃದ್ಧಿ ಪ್ರಾಧಿಕಾರ, ಧಾರವಾಡ 
ಶ್ರೀ ಕಾಶೀನಾಥ್‌ಪವಾರ್ , 

ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ಉಪ ವಿಭಾಗಾಧಿಕಾರಿ , ಹೊಸಪೇಟೆ ಅಭಿವೃದ್ಧಿ ಪ್ರಾಧಿಕಾರ, ಹೊಸಪೇಟೆ 


ಕ್ರಮ 


ಸಂಖ್ಯೆ 


೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೨ 


ಶ್ರೀ ಬಿ .ಸದಾಶಿವಪ್ರಭು, 
ಉಪ ವಿಭಾಗಾಧಿಕಾರಿ, ಕುಂದಾಪುರ 
ಶ್ರೀ ಪಿ . ವೆಂಕಟೇಶ್ 
ಉಪ ವಿಭಾಗಾಧಿಕಾರಿ , ಚಿತ್ರದುರ್ಗ 


ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ಅಭಿವೃದ್ಧಿ ಪ್ರಾಧಿಕಾರ , ಉಡುಪಿ 
ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ 
ಅಭಿವೃದ್ಧಿ ಪ್ರಾಧಿಕಾರ, ಚಿತ್ರದುರ್ಗ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ವೆಂಕಟೇಶಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ (ಭೂಸ್ವಾಧೀನ- 2 ). 
ಯುವಜನ ಸೇವಾ ಸಚಿವಾಲಯ 


ಪಿ . ಆರ್ , 154 


ಅಧಿಸೂಚನೆ 
ಸಂಖ್ಯೆ : ಯುಸೇಣ 143 ಯುಇಸೇ 10 , ಬೆಂಗಳೂರು, ದಿನಾಂಕ: 20ನೇ ಜನವರಿ , 2011 
ಶ್ರೀ ಸತೀಶ್ ಸಜ್ಜನರ್ , ಸಹಾಯಕ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಳಗಾವಿ , ಇವರನ್ನು ಯುವಜನ ಸೇವಾ 
ಮತ್ತು ಕ್ರೀಡಾ ನಿರ್ದೇಶನಾಲಯ , ಬೆಂಗಳೂರು, ಇಲ್ಲಿ ಖಾಲಿಯಿರುವ ಸಹಾಯಕ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ 
( ತರಬೇತಿ) ಈ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್. ಶಿವರಾಮ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್‌ . 155 

ಯುವಜನ ಸೇವಾ ಇಲಾಖೆ. 
ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 


ಸಂಖ್ಯೆ 


ಅಧಿಸೂಚನೆ 
ಸಂಖ್ಯೆ: ಪಸಂಮೀ 219 ಮೀಸೇ 2010 , ಬೆಂಗಳೂರು, ದಿನಾಂಕ 19ನೇ ಜನವರಿ, 2011 
2011ನೇ ಸಾಲಿನಲ್ಲಿ ಮೀನುಗಾರಿಕೆ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳು ಅವರ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕದಂದು 60 
ವರ್ಷ ವಯೋಮಿತಿಯನ್ನು ತಲುಪಲಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 95 (1) ರನ್ವಯ ಅವರ ಹೆಸರಿನ ಮುಂದೆ 
ನಮೂದಿಸಿರುವ ದಿನಾಂಕದಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕ್ರಮ 

ವಯೋನಿವೃತ್ತಿ 
ಅಧಿಕಾರಿ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಕಛೇರಿ | ಜನ್ಮ ದಿನಾಂಕ 

ಹೊಂದುವ ದಿನಾಂಕ 
1) ಶ್ರೀ ಪಿ. ನಾಗರಾಜು , ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೆಶಕರು, ಹಾಸನ | 04 - 06 - 1951 | 30 - 06 - 2011 
| ಶ್ರೀ ಕೆ. ಕೃಷ್ಣರಾಜ್ ಪುರಾಣಿಕ್ , ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಸಿಗಡಿ 

17 - 06 - 1951 30- 06 - 2011 
ಕೃಷಿಕರ ಅಭಿವೃದ್ಧಿ ಸಂಸ್ಥೆ , ಉಡುಪಿ 
ಶ್ರೀ ವೆಂಕಟೇಶು, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-1), 

01 - 10 - 1951 30 - 09 - 2011 
ಮೀನುಗಾರಿಕೆ ನಿರ್ದೇಶನಾಲಯ , ಬೆಂಗಳೂರು 
ಶ್ರೀ ಪಿ. ಶಿಗಾಮಣಿ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), 

03 - 02 - 1951 28 - 02 - 2011 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೆಶಕರ ಕಛೇರಿ, ಕೋಲಾರ 
ಶ್ರೀ ಸಿ . ಹನುಮಪ್ಪ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2 ), 

15 - 03 - 1951 31- 03 - 2011 
ಕೊರಟಗೆರೆ 
ಶ್ರೀ ಹೆಚ್ .ಕೆ . ಬಸವರಾಜ್, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2) , 

20 - 06 - 1951 30 - 06 - 2011 
ದಾವಣಗೆರೆ 
ಶ್ರೀ ಅಬ್ಬಾಸ್ ಆದಮ್ ಶೇಖ್, ಮೀನುಗಾರಿಕೆ ಸಹಾಯಕ ನಿರ್ದೆಶಕರು 

21 - 07 - 1951 31 - 07 - 2011 
(ಶ್ರೇಣಿ- 2 ), ಮೀನುಗಾರಿಕೆ ಉಪ ನಿರ್ದೇಶಕರ ಕಛೇರಿ, ಕಾರವಾರ 
ಶ್ರೀ ಎಲ್. ಹೆಚ್. ಪುಲಸೆ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), 

08 - 02 - 1951 28- 02 - 2011 
ಯಾದಗಿರಿ 
ಶ್ರೀ ಬಿ. ಕೆ. ತಮ್ಮಯ್ಯ , ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2 ), 

20 - 05 - 1951 31 - 05 - 2011 
ದೊಡ್ಡಬಳ್ಳಾಪುರ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೯೫ 


ಕ್ರಮ 


ವಯೋನಿವೃತ್ತಿ 
ಅಧಿಕಾರಿ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಕಛೇರಿ ಜನ್ಮ ದಿನಾಂಕ 
ಸಂಖ್ಯೆ 

ಹೊಂದುವ ದಿನಾಂಕ 
10) | ಶ್ರೀ ಬಿ. ಬಿ. ನಾಯಕ್, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), | 

| 10 - 04 - 1951 30 - 04 - 2011 
ಸುರಪುರ. 
ಶ್ರೀ ಟಿ.ಎಸ್. ಲಿಂಗರಾಜು, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2 ), | 

21 - 08 - 1951 31 - 08 - 2011 
ಬೆಂಗಳೂರು (ಉತ್ತರ) 
ಶ್ರೀ ಬಿ.ಎಸ್. ಕರಿಬಂಟನಾಳ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ 

01-06 -1951 31 - 05 - 2011 
2), ಕುಷ್ಟಗಿ 
ಶ್ರೀ ಪಾಪಯ್ಯ , ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), 

01 - 03 - 1951 28 - 02 - 2011 
ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರ ಕಛೇರಿ, ಹಾಸನ 
14) ಶ್ರೀ ಬಿ . ಹೆಚ್. ಪ್ರಕಾಶ್ , ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ- 2), 

25 - 02 - 1951 28 - 02 - 2011 
ಚನ್ನಪಟ್ಟಣ 
ಮೇಲ್ಕಂಡ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಯಾವುದಾದರೂ ಹಣ ಬಾಕಿ ವಸೂಲಿ ಮಾಡುವುದಿದ್ದಲ್ಲಿ ಅಂತಹ ಬಾಕಿಯನ್ನು ಅವರ ನಿವೃತ್ತಿ 
ಉಪದಾನದಿಂದ ವಸೂಲಿ ಮಾಡಲು ಹಾಗೂ ಸದರಿ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ವಿಚಾರಣೆ/ ಇಲಾಖಾ ವಿಚಾರಣೆ ಹಾಗೂ ಇತರೆ 
ಯಾವುದಾದರೂ ವಿಚಾರಣೆಗಳು ಬಾಕಿ ಇದ್ದಲ್ಲಿ ಅಂತಹ ವಿಚಾರಣೆಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಷರತ್ತಿಗೊಳಪಟ್ಟು ಸರ್ಕಾರದ 
ಅನುಮತಿಯನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ . ಎಂ . ರಾಜಣ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 156 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 168 ಎಲ್ ಎಜಿ 2010, ಬೆಂಗಳೂರು, ದಿನಾಂಕ 21ನೇ ಜನವರಿ , 2011 
ಶ್ರೀ ಮಲ್ಲನಗೌಡ, ವಕೀಲರು , ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳ 
1977ರನ್ವಯ ದಿನಾಂಕ : 20 - 06 - 2010ರಿಂದ ಜಾರಿಗೆ ಬರುವಂತೆ 2ನೇ ಬಾರಿ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ರಾಯಚೂರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾಗೂ ಸಿವಿಲ್ ಜಡ್ಸ್ ( ಹಿರಿಯ ವಿಭಾಗ) 
ನ್ಯಾಯಾಲಯಗಳಲ್ಲಿ ಭೂಸ್ವಾಧೀನ ಪ್ರಕರಣಗಳನ್ನು ( ಯುಕೆಪಿ) ನಿರ್ವಹಿಸಲು ವಿಶೇಷ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಪಿ . ಆರ್ , 157 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 288 ಆಸೇವ 2010 , ಬೆಂಗಳೂರು, ದಿನಾಂಕ: 27ನೇ ಜನವರಿ , 2011 
ಈ ಕೆಳಕಂಡ ಕೆ. ಎ .ಎಸ್. ( ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 
ಕ್ರ. ಸ. | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಎಂ . ಬಿ . ರಾಜೇಶಗೌಡ, 

ವಿಶೇಷ ಭೂಸ್ವಾಧೀನಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿಗಳು, 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಬೆಂಗಳೂರು - ಖಾಲಿ ಹುದ್ದೆ 
ಕರೀಗೌಡ, 

ವಿಶೇಷ ಭೂಸ್ವಾಧೀನಾಧಿಕಾರಿ , ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಪ್ರಾಧಿಕಾರ ( NHAI), ಹೊಸಪೇಟೆ – ಖಾಲಿ ಹುದ್ದೆ 
ವೆಂಕಟಾಚಲಪತಿ, ಆ‌ , 

ಸಹಾಯಕ ಆಯುಕ್ತರು ( R & R), ಬೆಂಗಳೂರು ಅಭಿವೃದ್ದಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಪ್ರಾಧಿಕಾರ, ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 158 

ಸಿ. ಆ . ಸು . ಇ .( ಸೇವೆಗಳು - 2 ). 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ- ೨ 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO. DPAR 604 SAS 2010(P ), Bangalore, dated 22nd January, 2011. 
The services of Sri D . S . Vishwanath , IAS, (KN 2002) Managing Director, Karnataka Soaps & Detergents Limited , 
Bangalore are withdrawn from Commerce & Industries Department with immediate effect and posted until further orders as 
Secretary, Karnataka Public Service Commission in the existing vacancy. 

Sri N . Sriraman , IAS, Managing Director, Mysore Minerals Limited is placed in additional charge of the post the 
Managing Director, Karnataka Soaps & Detergents Limited with immediate effect and until further orders vice Sri D .S . 
Vishwanath , IAS transferred . 

By Order and in the Name of the Governor of Karnataka , 

K . G .ANANTHA, 

Under Secretary to Government 
P . R .159 

DP & AR (Services- 1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 39 ಆಸೇನಿ 2010 , ಬೆಂಗಳೂರು, ದಿನಾಂಕ: 27ನೇ ಜನವರಿ , 2011 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 39 ಆಸೇನಿ 2010, ದಿನಾಂಕ:01.12 . 2010ರಲ್ಲಿ 2017ನೇ ಸಾಲಿನಲ್ಲಿ ನಿವೃತ್ತಿ ಹೊಂದುವ ಕೆ. ಎ.ಎಸ್. 
ಅಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು , ಸದರಿ ಅಧಿಸೂಚನೆಯಲ್ಲಿ ಕೆ.ಎ .ಎಸ್. ( ಹಿ. ಶ್ರೇ ) ಅಧಿಕಾರಿಯಾದ ಶ್ರೀ ಬಿ. ಎಂ . ಹಲಗತ್ತಿ ಇವರ ಹೆಸರಿನ 
ಮುಂದೆ ಜನ್ಮ ದಿನಾಂಕದ ಕಾಲಂನಲ್ಲಿ ನಮೂದಿಸಲಾದ ಹುಟ್ಟಿದ ದಿನಾಂಕ: 21 - 01 -1951ರ ಬದಲಾಗಿ ದಿನಾಂಕ: 19 - 04 -1951 ಎಂಬುದಾಗಿಯೂ 
ಹಾಗೂ ವಯೋಮಿತಿಯ ಮೇರೆಗೆ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುವ ಕಾಲಂನಲ್ಲಿ ನಮೂದಿಸಿರುವ ದಿನಾಂಕ: 31 - 01 - 2011ರ ಬದಲಾಗಿ 
ದಿನಾಂಕ : 30 - 04 - 2011 ಎಂಬುದಾಗಿಯೂ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 


ಪಿ . ಆರ್ . 160 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿ 01 ಸಾಸಂಸೇ 2010 -1, ಬೆಂಗಳೂರು, ದಿನಾಂಕ: 17ನೇ ಜನವರಿ , 2011 
ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ 5 ಉಪಕಲಂ ( 2)ರಲ್ಲಿ ಹಾಗೂ ಕರ್ನಾಟಕ 
ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿಯಮಾವಳಿಗಳು 1961ರ ನಿಯಮ 3(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ.ಕೆ. 
ಶಂಕರಲಿಂಗೇಗೌಡ, ಭಾ . ಆ. ಸೇ ., ಸರ್ಕಾರದ ಕಾರ್ಯದರ್ಶಿ, ಸಾರಿಗೆ ಇಲಾಖೆ ಇವರನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಾರಿಇ 11 ಸಾಸಂಸೇ 
2009, ದಿನಾಂಕ: 13 - 02 - 2009ರಲ್ಲಿ (1)ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ , ಬೆಂಗಳೂರು, ( 2) ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, 
ಬೆಂಗಳೂರು. (3) ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ , ಹುಬ್ಬಳ್ಳಿ ಮತ್ತು (4) ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಗುಲ್ಬರ್ಗಾ ನಿಗಮಗಳ 
ಮಂಡಳಿ ನಿರ್ದೆಶಕರನ್ನಾಗಿ ನೇಮಕ ಮಾಡಲಾಗಿತ್ತು. 

ಮುಂದುವರೆದು, ಸರ್ಕಾರದ ಅಧಿಸೂಚನೆ ಸಂಖ್ಯೆ : DPAR 674 SAS 2016 , ದಿನಾಂಕ: 30 - 12 - 2010ರಲ್ಲಿ 
ಶ್ರೀ ಎಂ .ಕೆ. ಶಂಕರಲಿಂಗೇಗೌಡ, ಭಾ. ಆ.ಸೇ ., ಇವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಬಡ್ತಿ ನೀಡಿ ಉನ್ನತೀಕರಿಸಿದ ಹುದ್ದೆಯಲ್ಲಿ ಸಾರಿಗೆ 
ಇಲಾಖೆಗೆ ನೇಮಕ ಮಾಡಲಾಗಿದೆ . 

ಆದುದರಿಂದ , ಶ್ರೀ ಎಂ .ಕೆ. ಶಂಕರಲಿಂಗೇಗೌಡ, ಭಾ . ಆ. ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಾರಿಗೆ ಇಲಾಖೆ ಇವರನ್ನು 
(1) ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ , ಬೆಂಗಳೂರು, ( 2 ) ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ , ಬೆಂಗಳೂರು, ( 3) ವಾಯುವ್ಯ ಕರ್ನಾಟಕ 
ರಸ್ತೆ ಸಾರಿಗೆ ಸಂಸ್ಥೆ , ಹುಬ್ಬಳ್ಳಿ ಮತ್ತು (4) ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಗುಲ್ಬರ್ಗಾ ನಿಗಮಗಳ ಮಂಡಳಿ ನಿರ್ದೆಶಕರನ್ನಾಗಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 161 

ಸಾರಿಗೆ ಇಲಾಖೆ. 


